ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರ.ಸಂ. : 795 
ಸದಸ್ಯರ ಹೆಸರು : ಶ್ರೀ ಶರಣಪ್ಪ ಮಟ್ಟೂರ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸುವ ದಿನಾಂಕ : 1-03-2020 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಕ್ರಸಂ. / ಪ್ರಶ್ನೆ ಉತ್ತರ 


ಅ) | ಸರ್ಕಾರದ ಗೋಮಾಳದ ಜಮೀನುಗಳನ್ನು ಹೇಗೆ ಮತ್ತು 
; ಯಾರಿಗೆ ಮಂಜೂರು ಮಾಡಲಾಗುವುದು; ಮತ್ತು ಯಾವ 
| ಕಾಯ್ದೆ ಅಥವಾ ಕಾನೂನಿನಡಿ ಮಂಜೂರು 


; ಮಾಡಲಾಗುವುದು; (ಪ್ರತಿ ಒದಗಿಸುವುದು) 


| 
| 
| 
| 


p 


ಗೋಮಾಳ ಜಮೀನನ್ನು ಕರ್ನಾಟಕ ಭೂ ಕಂದಾಯ 
ನಿಯಮಗಳು, 1966ರ ನಿಯಮ ೨97(1)ರಡಿಯಲ್ಲಿ ಗ್ರಾಮದಲ್ಲಿನ 
ಪ್ರತಿ ನೂರು ಜಾನುವಾರುಗಳಿಗೆ 12 ಹೆಕ್ಟೇರ್‌ (30-00 ಎಕರೆ) 
ಜಮೀನಿನಂತೆ ಮೀಸಲಿರಿಸಿದ ನಂತರ ಉಳಿಯುವ ಹೆಚ್ಚುವರಿ 
ಗೋಮಾಳ ಜಮೀನನ್ನು ನಿಯಮ ೨7(4)ರಡಿ ಗೋಮಾಳ 
ಶೀರ್ಷಿಕೆಯಿಂದ ತಗ್ಗಿಸಿ, ಉದ್ದೇಶಗಳಿಗೆ 
ಕಾಯ್ದಿರಿಸಬಹುದಾಗಿದೆ. 


ಸರ್ಕಾರದ 


ಆ) ' ಈ ಜಮೀನುಗಳ ಮಂಜೂರಾತಿಯಲ್ಲಿ ನಿಗದಿಪಡಿಸಿರುವ 
| ಮಾನದಂಡಗಳೇನು; ಎಷ್ಟು ಎಕರೆ ವಿಸ್ತೀರ್ಣದ ಜಮೀನು 
; ಮಂಜೂರು ಮಾಡಬಹುದಾಗಿರುತ್ತದೆ; 


ಮಂಜೂರಾತಿ ಉದ್ದೇಶಗಳಿಗನುಗುಣವಾಗಿ ಮಂಜೂರು / 
ಕಾಯ್ದಿರಿಸಲು ಕ್ರಮವಹಿಸಲಾಗುವುದು. 


ಮಾಡಲು ನಿಗದಿಪಡಿಸಿರುವ ಮಾನದಂಡಗಳೇನು; 
' ಮಂಜೂರಾತಿಗೆ ಯಾರು ಅರ್ಜಿ ಸಲ್ಲಿಸಬಹುದಾಗಿದೆ; 
' ಸಮಿತಿಯಲ್ಲಿ ಇರುವ ಸದಸ್ಯರುಗಳ ಯಾರು? 


| ಬಗರ್‌ಹುಕುಂ" ಸಮಿತಿಯಲ್ಲಿ ಜಮೀನು ಮಂಜೂರು | 


ಕರ್ನಾಟಕ ಭೂ ಕಂದಾಯ ನಿಯಮಗಳು, 1966ರ | 


ನಿಯಮ 108-ಎಫ್‌ ರಡಿಯಲ್ಲಿ ಅವಕಾಶ ಕಲ್ಪಿಸಿದಂತೆ ರೈತರು, 


ಅತೀ ಸಣ್ಣ ರೈತರು ಹಾಗೂ ಭೂ ರಹಿತರು ಅರ್ಜಿ 
ಸಲ್ಲಿಸಬಹುದಾಗಿದ್ದು, ಅರ್ಜಿ ಸಲ್ಲಿಸು ಈ ಕೆಳಕಂಡ 
ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ:- 
1 ಅರ್ಜಿದಾರರು ಹದಿನೆಂಟು ವರ್ಷಗಳ 
ವಯಸ್ಸಿನವರಾಗಿರಬೇಕು. 
2) ಅವರು ಭೂಮಿಯು ಇರುವ ಅಥವಾ ಪಕ್ಕದಲ್ಲಿರುವ 
ತಾಲ್ಲೂಕಿನಲ್ಲಿ ತಾಲ್ಲೂಕಿನ ಪರಿಮಿತಿಯೊಳಗೆ 


ಖಾಯಂ ನಿವಾಸಿಯಾಗಿರಬೇಕು. 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ, 1961ರ 


ಉಪಬಂಧಗಳಿಗನುಸಾರವಾಗಿ ಭೂಮಿಯನ್ನು 
ಹೊಂದಲು ಅರ್ಹನಿರಬೇಕು. 
4) ದಿನಾಂಕ: 14/04/1990ರ (ಇತ್ತೀಚಿನ 


ತಿದ್ದುಪಡಿಯಂತೆ ದಿನಾಂಕ: ೦1/೦1/2005) ದಿನಕ್ಕೆ 
ಕಡೆಯ ಪಕ್ಷ ಮೂರು ವರ್ಷಗಳು ಕಡಿಮೆಯಿಲ್ಲದ 
ಅವಧಿಯ ನಿರಂತರ ಭೂಮಿಯ ಅಧಿಕೃತ 
ಅದಿಭೋಗನಾಗಿರಬೇಕು. 

ಅನುಸೂಚಿತ ಜಾತಿ / ಅನುಸೂಚಿತ ಪಂಗಡಗಳಿಗೆ 
ಸೇರಿದ ವ್ಯಕ್ತಿಗಳ ಸಂದರ್ಭದಲ್ಲಿ ಅಂತಹ ಅವಧಿಯು 
ಒಂದು ವರ್ಷಕ್ಕಿಂತ ಕಡಿಮೆ ಇರತಕ್ಕದ್ದಲ್ಲ. 


-2- 


ಕರ್ನಾಟಕ. ಭೂ ಕಂದಾಯ. ನಿಯಮಗಳು. 1966 ರ 
ನಿಯಮ 108-ಇ ರಡಿಯಲ್ಲಿ ವಿಧಾನಸಭಾ ಕ್ಷೇತ್ರವಾರು 
ರಚಿಸಲಾಗುವ ಬಗರ್‌ಹುಕುಂ ಸಾಗುವಳಿ ಸಕ್ರಮೀಕರಣ 


| ಸಮಿತಿಗೆ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಈ ಕೆಳಕಂಡಂತೆ ; 


ನಾಮನಿರ್ದೇಶನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ:- | 


ತಾಲ್ಲೂಕಿನ ಪ್ರಮುಖ ಭಾಗವನ್ನು ಪ್ರತಿನಿಧಿಸುವ 
ಕರ್ನಾಟಕ ವಿಧಾನಸಭೆಯ ಸದಸ್ಯರು 
ಅಧ್ಯಕ್ಷರಾಗಿರುತ್ತಾರೆ. 

ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶನ 
ಮಾಡಲ್ಪಡುವ ಮೂವರು ವ್ಯಕ್ತಿಗಳಿದ್ದು, ಅವರಲ್ಲಿ ' 
ಒಬ್ಬರು ಮಹಿಳೆಯಾಗಿರತಕ್ಕದ್ದು ಹಾಗೂ ಇನ್ನೊಬ್ಬರು 
ಪರಿಶಿಷ್ಠಜಾತಿ/ಪರಿಶಿಷ್ಟ 

ಪಂಗಡದವರಾಗಿರುತಕ್ಕದ್ದಾಗಿದೆ. 
ಸಂಬಂಧಪಟ್ಟ ತಾಲ್ಲೂಕಿನ ತಹಶೀಲ್ದಾರ್‌ ರವರು | 
ಸಮಿತಿಯ ಕಾರ್ಯದರ್ಶಿ ಆಗಿರತಕ್ಕದ್ದಾಗಿದೆ. 


ಜಮೀನುರಹಿತರು ಉಳುಮೆ ಮಾಡುತ್ತಿದ್ದಲ್ಲಿ ಅಂತಹವರಿಗೆ 
ಎಷ್ಟು ವಿಸ್ತೀರ್ಣದ ಜಮೀನು ಮಂಜೂರು ಮಾಡಬಹುದು 
ಅಥವಾ ಸ್ವಂತ ಜಮೀನಿಗೆ ಹೊಂದಿಕೊಂಡಂತಿರುವ 
ಹೆಚ್ಚುವರಿ ಗೋಮಾಳದ ಜಮೀನನ್ನು ಉಳುಮೆ 
ಮಾಡುತ್ತಿದ್ದರೆ ಅಂತಹವರಿಗೆ ಎಷ್ಟು ವಿಸ್ತೀರ್ಣದ ಜಮೀನು 
ಮಂಜೂರು ಮಾಡಬಹುದು; ಮಾಹಿತಿ ನೀಡುವುದು; 


 ನತೃತವಾನ ಸಾಗುವಳಿ ಮಾಡುತ್ತಿರುವವರಿಗೆ ಪ್ರಸುತ ' 


ಅವರು ಹೊಂದಿರುವ ಹಿಡುವಳಿ ಜಮೀನನ್ನು ಒಳಗೊಂಡಂತೆ | 
ಗರಿಷ್ಟ 2 ಹೆಕ್ಟೇರ್‌ (4-38 ಎಕರೆ/ಗುಂಟೆ) ಜಮೀನನ್ನು | 
ಮಂಜೂರು ಮಾಡಲು ಅವಕಾಶವಿರುತ್ತದೆ. 


ಜಮೀನು ಮಂಜೂರಾಗಿದ್ದ ಪಕ್ಷದಲ್ಲಿ ಕಾನೂನು ಪ್ರಕಾರ | 
ಜಮೀನು ಹಿಂಪಡೆಯಲು ಸಾಧ್ಯವೆ; ಸಾಧ್ಯವಾದಲ್ಲಿ | 
ಅದನ್ನು ಪಡೆಯುವುದು ಹೇಗೆ ಕಾಯ್ದೆಯ ಪ್ರತಿ 
ಒದಗಿಸುವುದು? 


ಸಂಖ್ಯೆ: ಆರ್‌ ಡಿ 28 ಎಲ್‌ ಜಿಕ್ಕ್ಯೂ 2020 


ಬಗರ್‌ಹುಕುಂ ಸಮಿತಿಯ ಕಣ್ಣಪ್ಪಿನಿಂದ ಅನರ್ಹರಿಗೆ 


ಬಗರ್‌ಹುಕುಂ ಸಮಿತಿಯು ನಿಯಮಬಾಹಿರವಾಗಿ" 
ಅನರ್ಹರಿಗೆ ಸಕ್ರಮ ಮಾಡಿದ ಜಮೀನಿನ ಸಕ್ರಮಾತಿಯನ್ನು 
ರದ್ದುಪಡಿಸಲು ಕರ್ನಾಟಕ ಭೂ ಕಂದಾಯ ನಿಯಮಗಳು. 
1966ರ ನಿಯಮ 108-ಕೆ ರಡಿ ಅವಕಾಶ ಕಲ್ಪಿಸಲಾಗಿದ್ದು. | 
ಅಸಿಸ್ಟೆಂಟ್‌ ಕಮೀಷನರ್‌ ರವರಿಗೆ ಅಧಿಕಾರವಿರುತ್ತದೆ. ! 
ಸಕ್ರಮಾತಿಯನ್ನು ರದ್ದುಪಡಿಸುವ ಪೂರ್ವದಲ್ಲಿ ಸಕ್ರಮಾತಿ 
ಪಡೆದವನಿಗೆ ತನ್ನ ಅಹವಾಲನ್ನು ವ್ಯಕ್ತಪಡಿಸಲು ಅವಕಾಶ | 
ನೀಡಬೇಕಾಗುತ್ತದೆ. 


ಕಂದಾಯ ಸಚಿವರು 


